ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆಗುರುತಿಲ್ಲದ ಪ್ರಶ್ನೆಸಂಖ್ಯೆ : 1240 
ಸದಸ್ಯರ ಹೆಸರು : ಶ್ರೀಬಿ:ಜಿ. ಪಾಟೀಲ 
(ಷೈಳೀಯ ಸಂಸ್ಥೆಗಳ ಕ್ಲೇತು 
ಉತ್ತರಿಸಬೇಕಾದ ದಿನಾಂಕ : 22.09.2021 
ಉತ್ತರಿಸುವ ಸಚಿವರು : ಮಾನ್ಯ ಕಂದಾಯ ಸಜಿವರು 
ak 
ಪ್ರಶ್ನೆ ಉತ್ತರ 
(ಅ) ಕಲಬುರಗಿ." ಮತ್ತು ಯಾದಗಿರಿ | ಕಲಬುರಗಿ ಮತ್ತು ಯಾದಗಿರಿ ಜಿಲ್ಲೆಗಳಲ್ಲಿ ಕಳೆದ 
ಜಿಲ್ಲೆಗಳಲ್ಲಿ ಕಳೆದ ವರ್ಷ ಅಕ್ಸೋಬರ್‌ | ವರ್ಷ ಅಕ್ಟೋಬರ್‌ ತಿಂಗಳಿನಲ್ಲಿ ಬಂದಿರುವ ಭಾರಿ 
ತಿಂಗಳಿನಲ್ಲಿ! ಬಂದಿರುವ ಭಾರಿ ಮಳೆ | ಮಳೆ ಮತ್ತು ಭೀಮನದಿಯ ಪ್ರವಾಹದಿಂದ 
ಮತ್ತು" 'ಪ್ರಬಾಹದಿಂದ ಸಂತ್ರಸ್ಮರಾದ | ಸಂತ್ರಸ್ಠರಾದ ಕುಟುಂಬಗಳ ವಿವರ ಈ 
ಕುಟುಂಬಗಳ ಸಂಖ್ಯೆ ಎಷ್ಟು; (ವಿವರ | ಕೆಳಗಿನಂತಿರುತ್ತದೆ. 
ನೀಡುವುದು) 
ವಿವರ ಕಲಬುರ್ಗಿ | ಯಾದಗಿರಿ 
ಮನೆಗಳಿಗೆ ಮಳೆ ನೀರು 13125 292 
ಗೃಹೋಪಯೋಗಿ ಕುಟುಂಬಗ | ಕುಟುಂಬಗ 
ವಸ್ತುಗಳ ಹಾನಿಗೆ ತಲಾ ಳು ಳು 
ರೂ.10000/- ದಂತೆ 
ತುರ್ತು ಪರಿಹಾರ 
ಮನೆ ಹಾನಿ 3142 2984 
ಮನೆಗಳು ಮನೆಗಳು 
ಬೆಳೆ ಹಾನಿ 199 ಲಕ್ಷ 60,090 
ರೈತರು | ರೈತರು 
ಮಾನವ ಜೀವ ಹಾನಿ 0 0 
ಜಾನುವಾರು ಜೀವ 904 27 
ಹಾನಿ 
(ಆ) ಸಂತ್ರಸ್ಮರಾದ ಕುಟುಂಬಗಳಿಗೆ | ಕೇಂದ್ರ ಸರ್ಕಾರದ NDRF/SDRF 
ಸರ್ಕಾರದಿಂದ ಸಮರ್ಪಕವಾದ | ಮಾರ್ಗಸೂಚಿಯನ್ವಯ ಹಾಗೂ ರಾಜ್ಯ ಸರ್ಕಾರವು 
ಪರಿಹಾರ ನೀಡಲಾಗಿದೆಯೆಣ (ವಿವರ | ಕಾಲಕಾಲಕ್ಕೆ ಹೊರಡಿಸಿದ/ಹೊರಡಿಸುವ 
ನೀಡುವುದು) ಆದೇಶದನ್ವಯ ಸಂತ್ರಸ್ಮ್ಥ ಅರ್ಹ ಕುಟುಂಬಗಳಿಗೆ 
ಪರಿಹಾರ ನೀಡಲಾಗುತ್ತಿದೆ. 
(ಇ) ಸಂತ್ರಸ್ನರಾದ ಕುಟುಂಬಗಳಿಗೆ ಯಾವ 
ಮಾನದಂಡದ ಆಧಾರದ ಮೇಲೆ 
ಪರಿಹಾರ ನೀಡಲಾಗಿದೆ? (ವಿವರ 
ನೀಡುವುದು) 
ಕಂಇ 420 ಟೆಬನ್‌ಆರ್‌ 2021 Rt 
oO 
(ಆರ್‌.ಅಶೋ 


ಕಂದಾಯಸಚಿವರು 


